ಬತಾ ಹೇ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


[1 


ಮಾನ್ಯ ಸದಸ್ಯರ ಹೆಸರು ' 


ಉತ್ತರಿಸಬೇಕಾದ ದಿನಾಂಕ: 


ಉತ್ತರಿಸುವ ಮಾನ್ಯ ಸಚಿವರು 


266 
ಶ್ರೀ ಅರವಿಂದ ಕುಮಾರ್‌ ಅರಳಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


09-12-2020 
: ಮಾನ್ಯ ಕೃಷಿ ಸಚಿವರು 


pe) 
ಪ್ರಶ್ನೆ 


ಉತ್ತರ 


ಬೀದರ್‌ ಜಿಲ್ಲೆ ಪ್ರಧಾನ ಮಂತ್ರಿ. 


|e ಯೋಜನೆಯಡಿಯಲ್ಲಿ 


ಫಸಲ್‌ ಬೀಮಾ ಯೋಜನೆ 
ದೇಶದಲ್ಲಿಯೇ ಪ್ರಥಮವಾಗಿದ್ದು, 


ಕಾನೂನನ್ನು ಸರಳೀಕರಣಗೊಳಿಸಿ 


ಪ್ರತಿ ರೈತರಿಗೆ ' ವಿಮ 
ತಲುಪುವಂತೆ ಮಾಡುವ 
ಯೋಜನೆಯೇನಾದರೂ 

ಸರ್ಕಾರದ ಮುಂದಿದೆಯೇ,; 
ಹಾಗಿದ್ದಲ್ಲಿ ಯಾವ ರೀತಿ ಕ್ರಮ 
ಕೈಗೊಳ್ಳಲಾಗುವುದು? (ವಿವರ 


ನೀಡುವುದು) 


1999-2000 ರಿಂದ ಬೆಳೆ ವಿಮೆ ಯೋಜನೆಯನ್ನು ರಾಷ್ಟ್ರೀಯ ಕೃಷಿ 
ವಿಮೆ ಯೋಜನೆ (NA) ಎಂದು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರುವ 
Agriculture ಸಂಸ್ಥೆಯ ಮೂಲಕ 
ಅನುಷ್ಠಾನಗೊಳಿಸಲಾಗುತ್ತಿತ್ತು. ನಂತರ ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ 
ವಿಮೆ ಯೋಜನೆ (A!) ಎಂದು ಮರುನಾಮಕರಣಗೊಳಿಸಲಾಯಿತು. 
2016ರ ಮುಂಗಾರು ಹಂಗಾಮಿನಿಂದ ರಾಜ್ಯಾದ್ಯಂತ ಕರ್ನಾಟಕ ರೈತ 
ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ ಯೋಜನೆಯನ್ನು ಕೇಂದ್ರ 
ಸರ್ಕಾರದ ಮಾರ್ಗಸೂಚಿಯನುಸಾರ ಅನುಷ್ಠಾನಗೊಳಿಸಲಾಗುತ್ತಿದೆ. 

ಈ ಯೋಜನೆಯನ್ನು 2020-21 ಸಾಲಿನಿಂದ ಕೇಂದ್ರ ಸರ್ಕಾರವು 
ಸರಳೀಕರಣಗೊಳಿಸಿರುವಂತೆ 
ಮಾರ್ಗಸೂಚಿಯನ್ವಯ ಅನುಷ್ಠಾನಗೊಳಿಸಲಾಗುತ್ತಿದೆ. ಮುಂದುವರೆದು, 
ಈ ಯೋಜನೆಯಡಿಯಲ್ಲಿ  ನೆಣೆದಾಯಿಸಿದ ರೈತರಿಗೆ ಪ್ರಕೃತಿ 
ವಿಕೋಪದಿಂದ ಸಂಭವಿಸುವ ಬೆಳೆ ನಷ್ಠಕ್ಕೆ ವಿಮೆ ಪರಿಹಾರವನ್ನು 
ಇತ್ಯರ್ಥಪಡಿಸಲಾಗುವುದು. ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿಯಲ್ಲಿ 
ಬದಲಾವಣೆಗಳಾದಲ್ಲಿ ಅದರಂತೆ ರಾಜ್ಯದಲ್ಲಿ ಈ ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗುವುದು. ಈ ಯೋಜನೆಯು ಕ್ಷೇತ್ರಾಧಾರಿತ | 
ಹಾಗೂ ಇಳುವರಿ ಯೋಜನೆಯಾಗಿದ್ದು, 


Insurance Company 


PMFBY 


Revamped 


ಅಧಾರಿತ 


| ಪ್ರಯೋಗಗಳಿಂದ ಬಂದಂತಹ ವಾಸ್ತವಿಕ ಇಳುವರಿ ಮಾಹಿತಿಯು 


ಮಾರ್ಗಸೂಚಿಯನುನಾರ ಹೋಬಳಿ/ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 
ಆರ್ಥಿಕ ಮತ್ತು ಸಾಂಖ್ಯಿಕ. ಇಲಾಖೆಯವರು ನೀಡುವ ಬೆಳೆ ಕಟಾವು 


ನಿಗದಿಪಡಿಸಲಾದ ಪ್ರಾರಂಭಿಕ ಇಳುವರಿಗಿಂತ' ಕಡಿಮೆ ಇದ್ದರೆ | 
ಇಳುವರಿಯ ಕೊರೆತೆಗನುಗುಣವಾಗಿ ಹೋಬಳಿ/ಗ್ರಾಮ ಪಂಚಾಯಿತಿಗೆ 
ಅಧಿಸೂಚಿತ ಬೆಳೆಗಳಿಗೆ ನೋಂದಾಯಿಸುವ ಎಲ್ಲಾ ವರ್ಗದ ರೈತರು ಬೆಳೆ 
ವಿಮಾ ನಷ್ಟ ಪರಿಹಾರ ಪಡೆಯಲು ಅರ್ಹರಾಗಿರುತ್ತಾರೆ. 


ಸಂಖ್ಯೆ:- ಕೃಇ/150/ಕೃಕೇಉ/2020 


ಭಲಿ 


ಕೃಷಿ ಸಚಿವರು 


